ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1197 (1232) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ : ಲೋಕೋಪಯೋಗಿ ಇಲಾಖೆಯಲ್ಲಿನ ನಿಯೋಜನೆ ಮೇಲಿನ ಹುದ್ದೆಗಳು 


(ಅ) ಲೋಕೋಪಯೋಗಿ ಇಲಾಖೆಗೆ ಮಂಜೂರಾತಿಯಾಗಿರುವ ವಿವಿಧ ವರ್ಗದ 
ಹುದ್ದೆಗಳಾವುವು ; (ಪೂರ್ಣ ವಿವರಗಳನ್ನು ಒದಗಿಸುವುದು) 


(ಆ) ಆ ಪೈಕಿ ನಿಯೋಜನೆ ಮೇಲಿರುವ ಹುದೆಗಳಾವುವು ; (ಪೂರ್ಣ ವಿವರಗಳನ್ನು 
ಒದಗಿಸುವುದು) 


(ಇ) ನಿಗಮ, ಮಂಡಳಿ, ಪ್ರಾಧಿಕಾರ, ಮಹಾನಗರ ಪಾಲಿಕೆ, ಪುರಸಭೆ, ಪಂಚಾಯಿತಿ ಇನ್ನೂ 
ಮುಂತಾದ ಕಡೆಗಳಲ್ಲಿ ನಿಯೋಜನೆ ಅವಧಿ ಮುಗಿದಿದ್ದರೂ ಮಾತೃ ಇಲಾಖೆಗೆ 
ಕಳುಹಿಸದಿರುವ ಪ್ರಕರಣಗಳಾವುವು; (ಅವಧಿ ಮುಗಿದವರ ಹೆಸರು, ಸಂಸ್ಥೆಗಳ ಹೆಸರು ಪೂರ್ಣ 
ವಿವರಗಳನ್ನು ಒದಗಿಸುವುದು) 


(ಈ) ಈ ಬಗ್ಗೆ ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು? 


